ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 04ನೇ ಮಾರ್ಚ್‌, 2020 


ಸಬ್‌ರಿಜಿಸ್ಟರ್‌ ಕಛೇರಿಗಳಲ್ಲಿ ಖಾಸಗಿ ದಲ್ಲಾಳಿಗಳ ಬಗ್ಗೆ 


ಡಾ।।| ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಲೇತು:- 
206 (298) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಕರ್ನಾಟಿಕ ರಾಜ್ಯದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಉಪ ನೋಂದಣಾಧಿಕಾರಿ (ಸಬ್‌ರಿಜಿಸ್ಟರ್‌) ಗಳ 
ಸಂಖ್ಯೆ ಎಷ್ಟು; 


(ಆ) ಈ ಉಪ ನೋಂದಣಾಧಿಕಾರಿ (ಸಬ್‌ರಿಜಿಸ್ಟರ್‌) ಗಳ ಕಛೇರಿಗಳಲ್ಲಿ ಖಾಸಗಿ ದಲ್ಲಾಳಿಗಳೊಂದಿಗೆ 
ಶಾಮೀಲಾಗಿ ನೋಂದಣಾಧಿಕಾರಿ (ಸಬ್‌ರಿಜಿಷ್ಟರ್‌) ಗಳು ನಿಯಮಗಳನ್ನು ಪಾಲಿಸದೆ ವ್ಯಾಪಕ 
ಭಷ್ಠಾಚಾರದಲ್ಲಿ ಭಾಗಿಯಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಇ) ಬಂದಿದ್ದಲ್ಲಿ, ಕಳೆದ 5 ವರ್ಷಗಳಿಂದ ಎಷ್ಟು ಜನ ಉಪ ನೋಂದಣಾಧಿಕಾರಿ (ಸಬ್‌ರಿಜಿಸ್ಟರ್‌) ಗಳ 


(a 


ಮೇಲೆ ಶಿಸ್ತು ಕಮ ಕೈಗೊಳ್ಳಲಾಗಿದೆ; 


(ಈ) ಉಪ ನೋಂದಣಾಧಿಕಾರಿ (ಸಬ್‌ರಿಜಿಸ್ವರ್‌) ಗಳ ವರ್ಗಾವಣೆಗೆ ಸರ್ಕಾರ ಅನುಸರಿಸುತ್ತಿರುವ 
ಮಾನದಂಡಗಳೇನು? 


